ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ವೆಂಟಿಲೇಟರ್‌ ಖರೀದಿ ಮತ್ತು ಚಾಲನೆ ಕುರಿತು 
ಡಾ|| ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕ್ಷೇತ್ರ) - 


40 (103) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಕೋಲಾರ ಎಸ್‌ಎನ್‌ಆರ್‌ ಆಸ್ಪತ್ರೆಯಲ್ಲಿ ಖರೀದಿಸಿರುವ ವೆಂಟಿಲೇಟರ್‌ಗಳ ಸಂಖ್ಯೆ ಎಷ್ಟು; ಅವುಗಳನ್ನು 
ಅಳವಡಿಸಲಾಗಿದೆಯೇ; (ಮಾಹಿತಿ ನೀಡುವುದು) 


(ಆ) ಅಳವಡಿಸಿದ್ದಲ್ಲಿ, ಸದರಿ ಯಂತ್ರಗಳನ್ನು ಚಾಲನೆ ಮಾಡಲು ನುರಿತ ಆಪರೇಟರ್‌ಗಳು ಇದ್ದಾರೆಯೇ; ಇದ್ದಲ್ಲಿ ವಿವರಗಳನ್ನು 
ನೀಡುವುದು; ಇದಕ್ಕೆ ಭರಿಸಲಾದ ಮೊತ್ತ ಎಷ್ಟು; 


(ಇ) ಈ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್‌ಗೆ ಅವಶ್ಯಕತೆಯುಳ್ಳ ತಿಂಗಳ ಸರಾಸರಿ ರೋಗಿಗಳ ಸಂಖ್ಯೆ ಎಷ್ಟು? 


